ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 


165 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ವಿಜಯಸಿಂಗ್‌ 
(ಸೈಳೀಯ ಸಂಸ್ಥೆಗಳ ಕೇತ) 


ಉತ್ತರಿಸಬೇಕಾದ ದಿನಾಂಕ: 


13.09.2021 


ಉತರಿಸುವ ಸಚಿವರು 


ಮಾನ್ಯ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ 
ಇಲಾಖೆ ಸಚಿವರು 


ಕಸಂ ಪ್ರಶ್ನೆ 


ಉತ್ತರ 


ಬೀದರ್‌ ಜಿಲ್ಲೆಯಲ್ಲಿ ಕೊರೋನಾ 2ನೇ 
ಅಲೆಗೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ: 


ಅ) 


ಬೀದರ್‌ ಜಿಲ್ಲೆಯಲ್ಲಿ ಕೋವಿಡ್‌-19ರ 2ನೇ ಅಲೆಯಲ್ಲಿ 
(ದಿನಾ೦ಕ: 01-03-2021 ರಿಂದ 31-07-2021 ರವರೆಗೆ 
224 ಜನರು ಮೃತಪಟ್ಟಿರುತ್ತಾರೆ 


ಬಸವ ಕಲ್ಯಾಣ ಉಪ 
ಚುನಾವಣೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ 55 ಜನ ಶಿಕ್ಷಕರು 
ಸಾವನ್ನಪ್ಪಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ 
ಸರ್ಕಾರ ಈ ಕುಟುಂಬಗಳಿಗೆ ನೀಡಿರುವ 
ಪರಿಹಾರವೇನು: 


ಆ) 


ಬಸವ ಕಲ್ಯಾಣ ಉಪ ಚುನಾವಣೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ ಒಟ್ಟು 5 ಜನ ಶಿಕ್ಷಕರು 
ಸಾವನ್ನಪ್ಪಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಈ 
ಕುರಿತು ಪರಿಹಾರ ಧನ ಮಂಜೂರು ಮಾಡುವುದಕ್ಕಾಗಿ ಮಾನ್ಯ 
ಜಿಲ್ಲಾಧಿಕಾರಿಗಳು, ಬೀದರ್‌ ರವರಿಂದ ಮಾನ್ಯ ಚುನಾವಣಾ 
ಅಧಿಕಾರಿಗಳು, ನಿರ್ವಾಚನ ವಿಲಯ, ಬೆಂಗಳೂರು ಇವರಿಗೆ 
ದಿನಾ೦ಕ: 26-07-2021 ರಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ. 


ಬೀದರ್‌ ಜಿಲ್ಲೆಯಲ್ಲಿ ಇದುವರೆಗೆ ಎಷ್ಟು 
ಜನರಿಗೆ ಕೋವಿಡ್‌ ಲಸಿಕೆಯನ್ನು 
ಹಾಕಲಾಗಿದೆ: ಇನ್ನೂ ಎಷ್ಟು ಜಸರಿಗೆ 
ಕೋವಿಡ್‌ ಲಸಿಕೆಯನ್ನು 
ನೀಡಬೇಕಾಗಿದೆ? (ತಾಲ್ಲೂಕುವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


ಇ) 


ಕೋವಿಡ್‌ ಹಿನ್ನಲೆಯಲ್ಲಿ ಬೀದರ್‌ ಜಿಲ್ಲೆಯಲ್ಲಿ ಒಟ್ಟು 
12,25,335 ಮಂದಿ 18 ವರ್ಷ ಮೇಲ್ಬಟ್ಟಿ ಕೋವಿಡ್‌ ಲಸಿಕೆಯ 
ಫಲಾಸುಭವಿಗಳಿರುತ್ತಾರೆ. ದಿನಾಂಕ: 07-09-2021ರ ಬೆಳಿಗ್ಗೆ 
05:30ರವರೆಗೆ ಬೀದರ್‌ ಜಿಲ್ಲೆಯಲ್ಲಿ ಒಟ್ಟು 10,25,166 ಡೋಸ್‌ 
ಗಳನ್ನು ನೀಡಲಾಗಿದೆ. ಅದರಲ್ಲಿ 7,76,318 ಮೊದಲನೇ 
ಡೋಸ್‌ ಮತ್ತು 2488486 ಎರಡನೇ ಡೋಸ್‌ ಗಳನ್ನು 
ನೀಡಲಾಗಿದೆ. 


ಇನ್ನೂ 4,49,017 ಮಂದಿ ಮೊದಲನೇ .ಡೋಸ್‌ ಗೆ ಮತ್ತು 
5,27,470 ಮಂದಿ ಎರಡನೇ ಡೋಸ್‌ ಲಸಿಕೆ ಪಡೆಯಲು ಬಾಕಿ 
ಇರುತ್ತಾರೆ (ತಾಲ್ಲೂಹುವಾರು ವಿವರಗಳನ್ನು 
ಅನಮುಬಂಧದಲ್ಲಿರಿಸಿದೆ) 


ಸಂಖ್ಯೆ: ಆಕುಕ 98 ಆಕುಕ ಎಸ್‌ಎಂ೦ಎಂಲ 2021 


At 


ಡಾ।ಕಿ.ಸಧಾಕರ್‌) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


ADNNCXUCG ~ 


ನೊ ವನ _ COVID VACCINATION REPORT AS ON 07 SEPTEMBER 2021 ad i 
4 } ್ಯ ಸ ಸ p Fr ol Fh se pe Ne | 
i t 
H i anova Le 
POPUANIARGL IS 15 1st dose of 1st TOTAL 


} TALUKA 
| 


oN TOA 


ae: ರೆ 
§ POPUkATON) 
| 


ರ 


due | DOSE DUE 


107826 


253260 


145210 


BHALKY} 


BIDAR 


HUMNABAD 


l 
| 

bic 
| 


Grand Total 


24883 | 1025166 
:1910938| | 


J 


